


CPMG/ KA/ BG-GPO/13/2003-2005 § | ವಿಶ್ವಮಾನವ ವರ್ಷ 











9 


GQ 


ಕರ್ನಾಟಕ ರಾಜ್ಯಪತ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜುಲೈ ೧೫, ೨೦೦೪ (ಆಷಾಢ ೨೪, ಶಕ ವರ್ಷ ೧೯೨೬) ಸಂಚಿಕೆ ೨೯ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 77 ಆಸೇವ 2004, ಬೆಂಗಳೂರು, ದಿನಾಂಕ: 22ನೇ ಜೂನ್‌ 2004 
ಶ್ರೀ ಶಿಂದೆ ಭೀಮಸೇನರಾವ್‌, ಕೆ.ಎ.ಎಸ್‌. (ಕರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಮುಂದಿನ ಆದೇಶದವರೆಗೆ 
ಮುಖ್ಯಮಂತ್ರಿಯವರ ಅಧೀನ ಕಾರ್ಯದರ್ಶಿ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 983 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 150 ಸಅಸೇ 2004, ಬೆಂಗಳೂರು, ದಿನಾಂಕ: 24ನೇ ಜೂನ್‌ 2004 
ಶ್ರೀ ಡಿ. ಶಿವಕುಮಾರಪ್ಪ, ವಿಶೇಷಾಧಿಕಾರಿ (ಬ್ಯಾಂಕಿಂಗ್‌) ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರು 
ದಿನಾಂಕ: 1.6.2004 ರಿಂದ 15.6.2004 ರವರೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸ್ಥಳ ನಿಯುಕ್ತಿಗಾಗಿ ಕಾಯ್ದ 
ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8 (15) (ಎಫ್‌) ರ ಅನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು 
ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 984 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 171 ಸಅಸೇ 2004, ಬೆಂಗಳೂರು, ದಿನಾಂಕ: 23ನೇ ಜೂನ್‌ 2004 
ಅಧಿಸೂಚನೆ ಸಂಖ್ಯೆ: ನಅಇ 62 ಟಿಎಂಇ 2004, ದಿನಾಂಕ: 19.6.2004 ರಲ್ಲಿ ಪ್ರಸ್ತುತ ಮಹಾನಗರ ಪಾಲಿಕೆಯ ಆಯುಕ್ತರಾಗಿ 
ಕಾರ್ಯನಿರ್ವಹಿಸುತ್ತಿರುವ ನಗರಾಭಿವೃದ್ಧಿ ಇಲಾಖೆಗೆ ಸೇರಿದ ಶ್ರೀ ಡಿ.ಎಲ್‌. ನಾರಾಯಣ್‌, ಕೆ.ಎಂ.ಎ.ಎಸ್‌. ಇವರನ್ನು ಮಾನ್ಯ ಮುಖ್ಯ 
ಮಂತ್ರಿಯವರ ಉಪ ಕಾರ್ಯದರ್ಶಿ-2 ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯ ವಶಕ್ಕೆ ನೀಡಿರುವನ್ಹಯ, ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಅಥವಾ 


(೩೬೧) 


೩೬೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜುಲೆ ಲ ೧೫, ೨೦೦೪ ಭಾಗ - ೨ 





ಮಾನ್ಯ ಮುಖ್ಯ ಮಂತ್ರಿಯವರ ಪದಾವಧಿಯವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ ಮುಖ್ಯ ಮಂತ್ರಿಯವರ 
ಉಪ ಕಾರ್ಯದರ್ಶಿ-2 ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 985 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 335 SAS 2004, Bangalore, Dated: 22" June, 2004 

On return from Central deputation, Shri SV. Ranganath, IAS (KN 75), is posted with immediate 
effect and until further orders as Principal Secretary to Chief Minister in the existing vacancy. 

Government declare under Rule 9 of IAS (Pay) Rules, 1954, that the post of Principal Secretary 
to Chief Minister is equivalent in status and responsibilities to the cadre post of Chief Electoral Officer and 
Ex-officio Principal Secretary to Government, Bangalore in the Above Supertime Scale of IAS as included 
in the Schedule Ill - A to the said Rules. 

By Order and in the name of the Governor of Karnataka, 
B.V. KUMARASWAMY 
P.R. 986 Under Secretary to Government, 
D.P. & AR. (Services-l). 
HIGH COURT OF KARNATAKA 
NOTIFICATION 
No. GOB(I)14(107)/2003 Bangalore, Dated: 21° June, 2004 

Sri C. Chandramallegowda, Presiding Officer, Fast Track Court, Chitradurga, is permitted to 
surrender 30 days of Earned Leave from 13.6.2004 to 12.7.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 987 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I)15(122)/2003 Bangalore, Dated: 22” June, 2004 

Sri K.S. Bilagi, Chief Judicial Magistrate, Bangalore Rural District, Bangalore is permitted to 
surrender 30 days of Earned Leave from 1.6.2004 to 30.6.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 988 R. RANGASWAMY 
Assistant Registrar. 
ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಿಸಸ/ಅ:1:43:ನಿಯೋ:04, ಬೆಂಗಳೂರು, ದಿನಾಂಕ: 23ನೇ ಜೂನ್‌ 2004 

ಶ್ರೀ ಡಿ. ಬಸವರಾಜು, ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಉಪವಿಭಾಗಾಧಿಕಾರಿ, ಹಾಸನ, ಇವರನ್ನು ದಿನಾಂಕ 18.06.2004 ರಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ವಿಧಾನಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರ ಆಪ್ತ 
ಕಾರ್ಯದರ್ಶಿಯಾಗಿ ನಿಯೋಜನೆ ಮೇರೆಗೆ ನೇಮಿಸಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 
ಎಸ್‌. ಬಸವರಾಜ 
ಪಿ.ಆರ್‌. 989 ಉಪ ಕಾರ್ಯದರ್ಶಿ (ಪ್ರ) (ಆಡಳಿತ), 
ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ ೨೦೦೪ ೩೬೩ 





ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 52 ಕೃಪಇ 2003, ಬೆಂಗಳೂರು, ದಿನಾಂಕ: 25ನೇ ಜೂನ್‌ 2004 
ಕೃಷಿ ಇಲಾಖೆಯ ಈ ಕೆಳಕಂಡ ಅಧಿಕಾರಿಯನ್ನು ಅವರ ಹೆಸರಿನ ಮುಂದೆ ನಮೂದಿಸಲಾದ ದಿನಾಂಕದಂದು ಸರ್ಕಾರಿ 
ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 























ಕ್ರ ಅಧಿಕಾರಿಯ ಹೆಸರು ಹುದ್ದೆ ಮತ್ತು ಕಛೇರಿ ಅಧಿಕಾರಿಯ ಜನ್ಮ | ಸೇವೆಯಿಂದ ನಿವೃತ್ತಿಯಾಗುವ 

ಸಂ. ದಿನಾಂಕ ದಿನಾಂಕ 

1. | ಶ್ರೀ ಸಿ.ಎಸ್‌. ವಿರಕ್ತಿಮಠ್‌ ಸಹಾಯಕ ಕೃಷಿ ನಿರ್ದೇಶಕರು 17-08-1946 31-08-2004 
(ರಾಜ್ಯ ಮಣ್ಣು ಸಮೀಕ್ಷೆ ಧಾರವಾಡ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ದೇಸಾಯಿ 
ಪಿ.ಆರ್‌. 990 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 171 ಸಅರ 2004, ಬೆಂಗಳೂರು, ದಿನಾಂಕ: 11ನೇ ಜೂನ್‌ 2004 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ (ಸೇವೆಗಳು-ಸಿ) ಇಲಾಖೆಯಲ್ಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಸರ್ಕಾರದ ಅಧೀನ 
ಕಾರ್ಯದರ್ಶಿ ಶ್ರೀ ವಿಜೇಂದ್ರರಾವ್‌ ಇವರಿಗೆ 59 ದಿನಗಳ ಪರಿವರ್ತಿತ ರಜೆಯನ್ನು ದಿನಾಂಕ: 3.6.2004 ರಿಂದ 31.7.2004 ರವರೆಗೆ 
(ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 991 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 32 ಸಅಸೇ 2003, ಬೆಂಗಳೂರು, ದಿನಾಂಕ: 10ನೇ ಜೂನ್‌ 2004 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಪತ್ರಾಂಕಿತ ಆಪ್ತ ಸಹಾಯಕರನ್ನು ವೇತನ ಶ್ರೇಣಿ 
ರೂ.7400-13120ರ ಆಪ್ತ ಕಾರ್ಯದರ್ಶಿ ಗ್ರೇಡ್‌-2, ಹುದ್ದೆಯಲ್ಲಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ನೇಮಿಸಲಾಗಿದೆ. 

















ಕ್ರ. | ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ ಆಪ್ತ ಕಾರ್ಯದರ್ಶಿ ಗ್ರೇಡ್‌-2 ವೃಂದಕ್ಕೆ ಬಡ್ತಿ ನೀಡಿ 
ಸಂ. ಶ್ರೀ : ಶ್ರೀಮತಿ ನೇಮಿಸಲಾದ ಹುದ್ದೆ 
1 |ಪಿ. ಶಿವಕುಮಾರ್‌, ಪ್ರಧಾನ ಕಾರ್ಯದರ್ಶಿಗಳ ಆಪ್ತ ಶಾಖೆ, | ಪ್ರಧಾನ ಕಾರ್ಯದರ್ಶಿಗಳ ಆಪ್ತ ಶಾಖೆ, 
ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 
2. | ಎಂ. ರುದ್ರಯ್ಯ, ನಿರ್ದೇಶಕರು (ಎಂ ಮತ್ತು ಇ)ರವರ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ 
ಆಪ್ತ ಶಾಖೆ, ಯೋಜನಾ ಇಲಾಖೆ. ಕಾರ್ಯದರ್ಶಿಗಳ ಆಪ್ತ ಶಾಖೆ, ಒಳಾಡಳಿತ ಇಲಾಖೆ. 
3. | ಆರ್‌. ಸೀತಾರಾಮರಾಜು, ಪ್ರಧಾನ ಕಾರ್ಯದರ್ಶಿಯವರ | ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಆಪ್ತ ಶಾಖೆ, ಜಲಸಂಪನೂಲ ಇಲಾಖೆ ಜಲಸಂಪನ್ಮೂಲ ಇಲಾಖೆ. 
4. | ಉಪೇಂದ್ರ ಆರ್‌. ರಾಯ್ಕರ್‌, ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 


ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 
5. | ಆರ್‌. ಸೋಮಶೇಖರ್‌, ಪ್ರಧಾನ ಕಾರ್ಯದರ್ಶಿಯವರ | ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಆಹಾರ ಮತ್ತು 
ಆಪ್ತ ಶಾಖೆ, ಆಹಾರ ಮತ್ತು ನಾಗರೀಕ ಸರಬರಾಜು | ನಾಗರೀಕ ಸರಬರಾಜು ಇಲಾಖೆ. 














ಇಲಾಖೆ. 

6. | ಪಿ. ಸುಬ್ಬಲಕ್ಷಮ್ಮ ಕಾರ್ಯದರ್ಶಿಯವರ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಜಲಸಂಪನೂಲ ಇಲಾಖೆ 
ಆಪ್ತ ಶಾಖೆ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) (ಸಣ್ಣ ನೀರಾವರಿ) 

7. | ಶರಣಪ್ಪ, ಸಚಿವ ಸಂಪುಟ ಇಲಾಖೆ ಸಚಿವ ಸಂಪುಟ ಇಲಾಖೆ 
ವಿಜಯ ಬಿ. ರಾಯ್ಕರ್‌, ಕಾರ್ಯದರ್ಶಿಯವರ ಕಾರ್ಯದರ್ಶಿಯವರ ಆಪ್ತ ಶಾಖೆ, ನಗರಾಭಿವೃದ್ಧಿ ಇಲಾಖೆ. 














ಆಪ್ತ ಶಾಖೆ, ನಗರಾಭಿವೃದ್ಧಿ ಇಲಾಖೆ. 





೩೬೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜುಲೆ ಲ ೧೫, ೨೦೦೪ ಭಾಗ - ೨ 











ಕ್ರ. | ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ ಆಪ್ತ ಕಾರ್ಯದರ್ಶಿ ಗ್ರೇಡ್‌-2 ವೃಂದಕ್ಕೆ ಬಡ್ತಿ ನೀಡಿ 
ಸಂ. ಶ್ರೀ : ಶ್ರೀಮತಿ ನೇಮಿಸಲಾದ ಹುದ್ದೆ 
9. | ಜಿ.ಎಸ್‌. ವಿಜಯ, ಪ್ರಧಾನ ಕಾರ್ಯದರ್ಶಿಯವರ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ವಸತಿ ಇಲಾಖೆ. 


ಆಪ್ತ ಶಾಖೆ, ವಸತಿ ಇಲಾಖೆ. 
10. | ಸುರೇಶ್‌ ಪರಾಳ್‌ಕರ್‌, ಕಾರ್ಯದರ್ಶಿಯವರ ಆಪ್ತ ಶಾಖೆ, | ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಶಿಕ್ಷಣ ಇಲಾಖೆ, 

















ವಾ.ಪ್ರ. ಮತ್ತು ಯುವಜನ ಸೇವಾ ಇಲಾಖೆ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 
11. | ಎಸ್‌. ಸತೀಶ್‌, ಅಪರ ಮುಖ್ಯ ಕಾರ್ಯದರ್ಶಿಯವರ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ. 
ಆಪ್ತ ಶಾಖೆ 
12. | ಸಿ. ಹಲಗನಾಯಕ್‌, ನೇಮಕಾತಿ ನಿರೀಕ್ಷಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಬಂಡವಾಳ 
ಹಿಂತೆಗೆಯುವಿಕೆ ಮತ್ತು ರಾಜ್ಯ ಉದ್ದಿಮೆಗಳ ಸುಧಾರಣೆ 
ಇಲಾಖೆ. 
13. | ಎನ್‌.ಕೆ. ಸರಸ್ವತಿ ಉ.ಕಾ.ರವರ ಆಪ್ತ ಶಾಖೆ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಜನಸ್ಪಂದನಾ 
ಯೋಜನಾ ಇಲಾಖೆ ಕೋಶ, ಸಿ.ಆ.ಸು. ಇಲಾಖೆ. 
14. | ವಿ. ಶಾಂತಮ್ಮ ಕಾರ್ಯದರ್ಶಿಯವರ ಆಪ್ತ ಶಾಖೆ ಕಾರ್ಯದರ್ಶಿಯವರ ಆಪ್ತ ಶಾಖೆ ಆರ್ಥಿಕ ಇಲಾಖೆ (ವೆಚ್ಚು 


ಆರ್ಥಿಕ ಇಲಾಖೆ (ವೆಚ್ಚ) 
15. | ಮಂಜುನಾಥ, ರಾಜ್ಯಪಾಲರ ಪ್ರಧಾನ ಕಾರ್ಯದರ್ಶಿಯವರ | ರಾಜ್ಯಪಾಲರ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಆಪ್ತ ಶಾಖೆ, ರಾಜ್ಯಪಾಲರ ಕಾರ್ಯಾಲಯ, ರಾಜಭವನ, | ರಾಜ್ಯಪಾಲರ ಕಾರ್ಯಾಲಯ, ರಾಜಭವನ, ಬೆಂಗಳೂರು. 
ಬೆಂಗಳೂರು. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆ (ನೇಮಕಾತಿ 5ನೇ ತಿದ್ದುಪಡಿ) ನಿಯಮಗಳು, 1977 ಹಾಗೂ ದಿನಾಂಕ: 
18.6.1997ರ ಆದೇಶ ಸಂಖ್ಯೆ: ಸಿಆಸುಇ 112 ಸೇನಿಡಿ 96ರ ಅನ್ವಯ 15 ಪತ್ರಾಂಕಿತ ಆಪ್ತ ಸಹಾಯಕರ ಹುದ್ದೆಗಳನ್ನು ಆಪ್ತ ಕಾರ್ಯದರ್ಶಿ 
ದರ್ಜೆ-2 ವೃಂದಕ್ಕೆ ಮೇಲ್ದರ್ಜೆಗೇರಿಸಲಾಗಿದೆ. ಈ ರೀತಿ ಹುದ್ದೆ ಮೇಲ್ದರ್ಜೆಗೇರಿಸಿರುವುದು ಬಡ್ತಿ ಪಡೆದ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ 
ವೈಯಕ್ತಿಕವಾಗಿದ್ದು, ಬಡ್ತಿ ಹೊಂದಿದ ಅಧಿಕಾರಿಗಳು ಸಂಬಂಧಿಸಿದ ಆಪ್ತ ಶಾಖೆಯಲ್ಲಿ ಕೆಲಸ ನಿರ್ವಹಿಸುವವರೆಗೆ ಮಾತ್ರ ಹುದ್ದೆಗಳನ್ನು 
ಮೇಲ್ಲರ್ಜೆಗೇರಿಸಲಾಗಿದೆ ಎಂದು ಪರಿಗಣಿಸತಕ್ಕದ್ದು, ಹಾಗೂ ಆಪ್ತ ಕಾರ್ಯದರ್ಶಿ ದರ್ಜೆ-2 ಹುದ್ದೆಗಳನ್ನು ಸಂಬಂಧಿಸಿದ ಆಪ್ತ ಶಾಖೆಗಳಲ್ಲಿ 
ಖಾಯಂ ಆಗಿ ಮೇಲ್ಲರ್ಜೆಗೇರಿಸಲಾಗಿದೆ ಎಂದು ಪರಿಗಣಿಸುವಂತಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 992 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 160 ಸಅಸೇ 2004, ಬೆಂಗಳೂರು, ದಿನಾಂಕ: 11ನೇ ಜೂನ್‌ 2004 

ಶ್ರೀ ಆರ್‌. ನಾರಾಯಣಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ರಾಜಕೀಯ), ಕರ್ನಾಟಕ ಸರ್ಕಾರ ಸಚಿವಾಲಯ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ 
ಮಾನ್ಯ ಸಚಿವರ ಪದಾವಧಿಯವರಿಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಆಪ್ತ 
ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 993 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ನಗರಾಭಿವೃದ್ಧಿ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 97 ನಯೋಸೇ 2004, ಬೆಂಗಳೂರು, ದಿನಾಂಕ: 24ನೇ ಜೂನ್‌ 2004 
ಶ್ರೀ ಎಲ್‌. ಲಿಂಗಯ್ಯ, ಸಹಾಯಕ ನಿರ್ದೇಶಕರು, ತುಮಕೂರು ಇವರು ನಗರ ಯೋಜನಾ ಸಹಾಯಕ ನಿರ್ದೇಶಕರು, 
ರಾಮನಗರಂ ಕಛೇರಿಯ ಅಧಿಕ ಪ್ರಭಾರವನ್ನು ದಿನಾಂಕ:1.8.2003 ರಿಂದ 31.3.2004ರವರೆಗೆ ವಹಿಸಿದುದರಿಂದ ಸಹಾಯಕ ನಿರ್ದೇಶಕರ 
ವೇತನ ಶ್ರೇಣಿ ರೂ.7400-13120ರ ಕನಿಷ್ಟ ವೇತನದ ಶೇಕಡ 5 ರಷ್ಟು ಪ್ರಭಾರಭತ್ಕೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 68 ರನ್ವಯ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 994 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ ೨೦೦೪ ೩೬೫ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 334 SAS 2004, Bangalore, Dated: 22" June, 2004 

Sri B.K. Das, IAS (KN 69), Additional Chief Secretary and Principal Secretary to Government, 
Finance Department is transferred with immediate effect and posted until further orders as Additional 
Chief Secretary and Principal Secretary to Government, Home and Transport Department, vice Shri K.P. 
Pandey, IAS, transferred. 

Shri K.P. Pandey, IAS (KN 69), Additional Chief Secretary and Principal Secretary to 
Government, Home and Transport Department is transferred with immediate effect and posted until 
further orders as Additional Chief Secretary and Principal Secretary to Government Finance Department, 
vice Shri B.K. Das, IAS, transferred. 

By Order and in the name of the Governor of Karnataka, 
B.V. KUMARASWAMY 
P.R. 995 Under Secretary to Government, 
Department of Personnel and Administrative Reforms (Services-l). 
ನಗರಾಭಿವೃದ್ಧಿ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 93 ನಯೋಸೇ 2004, ಬೆಂಗಳೂರು, ದಿನಾಂಕ: 28ನೇ ಜೂನ್‌ 2004 

ಶ್ರೀ ಬಿ.ಎಂ. ತಿರಕನಗೌಡರ್‌, ನಗರ ಯೋಜನಾ ಜಂಟಿ ನಿರ್ದೇಶಕರು, ನಿಯೋಜನೆ ಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರ, 
ಹುಬ್ಬಳ್ಳಿ-ಧಾರವಾಡ ಇವರನ್ನು ಶ್ರೀ ಎಂ. ಗುರುಮೂರ್ತಿ, ಜಂಟಿ ನಿರ್ದೇಶಕರು, ಧಾರವಾಡ ಇವರು ದಿನಾಂಕ:30.6.2004 ರಂದು 
ವಯೋನಿವೃತ್ತಿಯಿಂದ ತೆರವಾಗಲಿರುವ ಜಂಟಿ ನಿರ್ದೇಶಕರ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸಲು ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 996 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 201 ಸೇಇಮು 2003, ಬೆಂಗಳೂರು, ದಿನಾಂಕ: 18ನೇ ಜೂನ್‌ 2004 

ಅಧಿಸೂಚನೆ ಸಂಖ್ಯೆ:ಸಿಆಸುಇ 153 ಸೇಇಮು 2003, ದಿನಾಂಕ: 12.9.2003 ರನ್ವಯ ದಿನಾಂಕ: 31.1.2004ರಂದು 58 
ವರ್ಷಗಳ ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಡಾ:ವಿ. ಲೀಲಾ, ನಿರ್ದೇಶಕರು, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ, 
ಬೆಂಗಳೂರು ಇವರಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 15 ಎಸ್‌ಆರ್‌ಎಸ್‌ 97 ದಿನಾಂಕ: 20.9.1997 ರನ್ವಯ ನಿವೃತ್ತಿ 
ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 240 ದಿನಗಳ ಗರಿಷ್ಟ ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮ 
118-ಎ (1)ರಡಿ ಹಾಗೂ ಉಪನಿಯಮ (2)ರ ವ್ಯಾಪ್ತಿಗೊಳಪಟ್ಟು ನಗಧೀಕರಣಗೊಳಿಸಲು ಮಂಜೂರಾತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 997 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ENERGY SECRETARIAT 
NOTIFICATION 
No. DE 76 EEB 2004, Bangalore, Dated: 25" June, 2004 

In exercise of the powers conferred by Article 30 (1) (a) of the Articles of Association of M/s 
Karnataka Power Transmission Corporation Limited (K.P.T.C.L.), Bangalore, Sri L.V.Nagarajan, 1.A.S., 
Managing Director, Karnataka Power Corporation Limited, is appointed as Director, Karnataka Power 
Transmission Corporation Limited, Bangalore, in place of Sri K. Jothiramalingam, 1.A.S. with immediate 
effect and until further orders. 

By Order and in the name of the Governor of Karnataka, 
P.R. 998 K.L. JAYARAM 
Under Secretary to Government, Energy Department. 
HIGH COURT OF KARNATAKA 
NOTIFICATION 
No. GOB(1)14(103)/2003 Bangalore, Dated: 24" June, 2004 

Sri Prakash Ballari, Prl. District and Sessions Judge, Bijapur, is permitted to surrender 30 days of 

Earned Leave from 2.7.2004 to 31.7.2004 (bdi) for the block period of 2003-04. 


೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೧೫, ೨೦೦೪ ಭಾಗ - ೨ 





He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 999 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(1)14(119)/2003 Bangalore, Dated: 24" June, 2004 

Sri M.G. Sudheendra, Prl. District and Sessions Judge, Chitradurga, is permitted to surrender 30 
days of Earned Leave from 5.7.2004 to 3.8.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1000 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I)15(120)/2003 Bangalore, Dated: 21° June, 2004 

Sri V.K. Badiger, Ill Addl. Civil Judge (Sr. Dn) and CJM., Belgaum, is permitted to surrender 30 
days of Earned Leave from 1.6.2004 to 30.6.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1001 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(1)15(114)/2003 Bangalore, Dated: 21° June, 2004 

Sri R.B. Dharmagoudar, Addl. Civil Judge (Sr. Dn), Ranebennur, is permitted to surrender 30 
days of Earned Leave from 1.5.2004 to 30.5.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1002 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(1)14(114)/2003 Bangalore, Dated: 24" June, 2004 

Sri P.A. Shivaprasad Naik, Presiding Officer, Fast Track Court-V, Tumkur, is permitted to 
surrender 30 days of Earned Leave from 2.7.2004 to 31.7.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1003 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(1)14(119)/2003 Bangalore, Dated: 24" June, 2004 

Sri M.G. Sudheendra, Prl. District and Sessions Judge, Chitradurga, is permitted to surrender 30 

days of Earned Leave from 5.7.2004 to 3.8.2004 (bdi) for the block period of 2003-04. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ ೨೦೦೪ ೩೬೭ 





He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1004 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(1)13(15)/2004 Bangalore, Dated: 24" June, 2004 

In exercise of the powers vested under sub-section (2) of section 12 of the Code of Criminal 
Procedure, 1973, (Central Act No. 2/ 1974) the High Court of Karnataka hereby appoints the Civil Judge 
(Jr. Dn) and JMFC., Savanur as the Addl. Chief Judicial Magistrate, Haveri District from 7.00 a.m. to 7.00 
p.m. of 20.6.2004. 

By Order of the High Court, 
P.R. 1005 R. RANGASWAMY 
Assistant Registrar. 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಕೃತೋಇ 52 ಕೃಪಇ 2003, ಬೆಂಗಳೂರು, ದಿನಾಂಕ: 25ನೇ ಜೂನ್‌ 2004 

ದಿನಾಂಕ: 5.1.2004 ರಂದು ಹೊರಡಿಸಲಾದ ಇದೇ ಸಮಸಂಖ್ಯೆಯ ಅಧಿಸೂಚನೆಯ ಕ್ರಮ ಸಂಖ್ಯೆ 73ರಲ್ಲಿ ಶ್ರೀ ರಘೋತ್ತಮ, 
ಕೃಷಿ ಅಧಿಕಾರಿ (ಮಣ್ಣು ಆರೋಗ್ಯ ಕೇಂದ್ರ) ಕೊಟ್ಟೂರು, ಇವರ ನಿವೃತ್ತಿ ದಿನಾಂಕವು 31.8.2004ರ ಬದಲಿಗೆ ದಿನಾಂಕ:31.8.2006 
ಆಗಿರುವುದರಿಂದ ಸದರಿ ಅಧಿಸೂಚನೆಯಲ್ಲಿ ಇವರ ಹೆಸರನ್ನು ಕೈಬಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ದೇಸಾಯಿ 
ಪಿ.ಆರ್‌. 1006 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 35 ಐಎಂಎಂ 2004, ಬೆಂಗಳೂರು, ದಿನಾಂಕ: 12ನೇ ಮೇ 2004 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 113 ಐಎಂಎಂ 2003, ದಿನಾಂಕ: 24.11.2003 ರನ್ವಯ ಔಷಧ ನಿಯಂತ್ರಣ 
ಇಲಾಖೆಯಲ್ಲಿ ಔಷಧ ಪರಿವೀಕ್ಷಕರಾಗಿ ನೇಮಕಗೊಂಡು ತರಬೇತಿಯಲ್ಲಿದ್ದ ಈ ಕೆಳಕಂಡ ಔಷಧ ಪರಿವೀಕ್ಷಕರಿಗೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಔಷಧ ಮತ್ತು ಕಾಂತಿವರ್ಧಕ 
ಅಧಿನಿಯಮದ ಪ್ರಕರಣ 21ರ ಪ್ರಕಾರ ನೇಮಕಾತಿ ಮಾಡಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 














ಕ್ರ.ಸಂ. ಔಷಧ ಪರಿವೀಕ್ಷಕರ ಹೆಸರು ಸ್ಥಳ ನಿಯುಕ್ತಿಗೊಳಿಸಿದ ಕಚೇರಿ 
1. ಶ್ರೀ ಗಣೇಶ್‌ಬಾಬು .ಸಿ ಉಪಔಷಧ ನಿಯಂತ್ರಕರ ಕಛೇರಿ, 
ಔಷಧಿಗಳ ಬೆಲೆ ನಿಯಂತ್ರಣ ಕೋಶ, ಬೆಂಗಳೂರು. 
೫ ಶ್ರೀ ಶಂಕರನಾಯಕ್‌ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, 
ಬೆಂಗಳೂರು ವೃತ್ತ-3, ಬೆಂಗಳೂರು. 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚೋಮಾನಾಯಕ್‌ .ಜಿ 
ಪಿ.ಆರ್‌. 1007 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ. 


HIGH COURT OF KARNATAKA 
NOTIFICATION 
No. GOB(I)1/2004 Bangalore, Dated: 26" June, 2004 

Sri Shetkar Subhas, Member, Karnataka Appellate Tribunal, Bangalore, is concurrently appointed 
as the Presiding Officer, Karnataka State Transport Appellate Tribunal , Bangalore, with effect from the 
date of relief of Sri P.V. Hogade on his retirement on 30.6.2004 and until further orders. 

By Order of the High Court, 
P.R. 1008 R.B. BUDIHAL 
Registrar General 1/0. 


೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೧೫, ೨೦೦೪ ಭಾಗ - ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 11 ಎಂಸಿಎಲ್‌ 2004, ಬೆಂಗಳೂರು, ದಿನಾಂಕ: 23ನೇ ಜೂನ್‌ 2004 

1. ತಾ: 11.5.2004 ಸಂಖ್ಯೆ: ಆಕುಕ 11 ಎಂಸಿಎಲ್‌ 2004ರ ಅಧಿಸೂಚನೆಯಲ್ಲಿ ತಾ: 8.3.2004 ಸಂಖ್ಯೆ: ಕಾಇ 299 
ಎಲ್‌ಎಸ್‌ಐ 2003ರ ಅಧಿಸೂಚನೆಯಲ್ಲಿ, ಕಾರ್ಮಿಕ ರಾಜ್ಯ ವಿಮಾ ಇಲಾಖೆಯ ಬೆಂಗಳೂರು ಟಿ. ದಾಸರಹಳ್ಳಿ ಕಾರ್ಮಿಕ ವಿಮಾ 
ಚಿಕಿತ್ಸಾಲಯದ ವಿಮಾ ವೈದ್ಯಾಧಿಕಾರಿ ಡಾ: ಡಿ. ಅಂಜನಕುಮಾರ್‌ರವರ ಸೇವೆಯನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜಿನ 
ಅಸ್ಥಿಚಿಕಿತ್ಸಾಶಾಸ್ತ್ರ ಉಪನ್ಯಾಸಕರ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ನೇಮಿಸಲು ನೀಡಲಾಗಿತ್ತು. ಅದರಂತೆ ಅವರನ್ನು ಬೆಂಗಳೂರು 
ವೈದ್ಯಕೀಯ ಕಾಲೇಜಿನಲ್ಲಿ ಖಾಲಿ ಇದ್ದ ಅಸ್ಜಿಚಿಕಿತ್ಸಾಶಾಸ್ತ್ರ ಉಪನ್ಯಾಸಕರ ಹುದ್ದೆಯಲ್ಲಿ 2 ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಯಾವುದು ಮೊದಲೋ ಅಲ್ಲಿಯವರೆಗೆ ನಿಯೋಜನೆ ಮೇಲೆ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ ಮೇಲೆ 
ನೇಮಿಸಲಾಗಿತ್ತು. 

2. ತಾ: 20.5.2004 ಸಂಖ್ಯೆ: ಕಾಇ 299 ಎಲ್‌ಎಸ್‌ಐ 2003ರ ಅಧಿಸೂಚನೆಯಲ್ಲಿ ಕಾರ್ಮಿಕ ರಾಜ್ಯ ವಿಮಾ ಇಲಾಖೆಯ 
ಬೆಂಗಳೂರು ಟಿ. ದಾಸರಹಳ್ಳಿ ಕಾರ್ಮಿಕ ವಿಮಾ ಚಿಕಿತ್ಸಾಲಯದ ವಿಮಾ ವೈದ್ಯಾಧಿಕಾರಿ ಡಾ: ಡಿ. ಅಂಜನಕುಮಾರ್‌ರವರ ಸೇವೆಯು 
ಕಾರ್ಮಿಕ ರಾಜ್ಯ ವಿಮಾ ಯೋಜನೆ (ವೈದ್ಯಕೀಯ) ಸೇವೆಗಳು ಇಲಾಖೆಗೆ ಅಗತ್ಯವಾಗಿರುವುದರಿಂದ ಅವರ ಸೇವೆಯನ್ನು ಬೆಂಗಳೂರು 
ವೈದ್ಯಕೀಯ ಕಾಲೇಜಿನ ಅಸ್ಥಿಚಿಕಿತ್ಸಾಶಾಸ್ತ್ರ ಉಪನ್ಯಾಸಕರ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸುವ ಸಲುವಾಗಿ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆಗೆ ನೀಡಲಾಗಿದ್ದ ತಾ: 8.3.2004 ಸಂಖ್ಯೆ: ಕಾಇ 299 ಎಲ್‌ಎಸ್‌ಐ 2003ರ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ರದ್ದುಗೊಳಿಸಲಾಗಿದೆ. 

3. ಆದ್ದರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಡಾ: ಡಿ. ಅಂಜನಕುಮಾರ್‌ರವರ ಸೇವೆಯನ್ನು ಕಾರ್ಮಿಕ ಇಲಾಖೆಗೆ 
ಮರಳಿಸಲಾಗಿದೆ. (repatriated) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1009 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 64 ಆಸೇವ 2004, ಬೆಂಗಳೂರು, ದಿನಾಂಕ: 16ನೇ ಜೂನ್‌ 2004 

ಆಯುಕ್ತರು, ಬೆಳಗಾಂ ಮಹಾನಗರ ಪಾಲಿಕೆ, ಬೆಳಗಾಂ, ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) 
ಅಧಿಕಾರಿ, ಶ್ರೀ ಶಿವಯೋಗಿ ಸಿ. ಕಳಸದ್‌, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾಯಿಸಿ ಕಂದಾಯ ಮತ್ತು ಸಂಸದೀಯ 
ವ್ಯವಹಾರಗಳ ಸಚಿವರ ಆಪ್ತಕಾರ್ಯದರ್ಶಿಯಾಗಿ ಮುಂದಿನ ಆದೇಶದವರೆಗೆ ಅಥವಾ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1010 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 200 ಆಸೇಇ 2004, ಬೆಂಗಳೂರು, ದಿನಾಂಕ: 15ನೇ ಜೂನ್‌ 2004 

ಶ್ರೀ ಅಹಮದ್‌ ಹಸನ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಅಧೀನ ಕಾರ್ಯದರ್ಶಿ, ರಾಜ್ಯ ಚುನಾವಣಾ 
ಆಯೋಗ, ಬೆಂಗಳೂರು ಇವರು ದಿನಾಂಕ: 8.3.2004 ರಿಂದ ದಿನಾಂಕ: 13.5.2004ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ 
ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 8(15) (ಎಫ್‌)ರ ಅನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ 
ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1011 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 167 ಆಸೇಇ 2004, ಬೆಂಗಳೂರು, ದಿನಾಂಕ: 15ನೇ ಜೂನ್‌ 2004 

ಶ್ರೀ ಚಕ್ರವರ್ತಿಮೋಹನ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಹಾಲಿ ಪ್ರೋಗ್ರಾಮ್‌ ಕೋ ಅರ್ಡಿನೇಟರ್‌, 
ಇಂಡೋ ನಾರ್ವೇಜಿಯನ್‌ ಎನ್ವಿರಾನೈೆಂಟ್‌ ಪ್ರೋಗ್ರಾಂ (೯೧) ಹಾಗೂ ಪದನಿಮಿತ್ತ ನಿರ್ದೇಶಕರು, ನ್ಯಾಷನಲ್‌ ಗ್ರೀನ್‌ ಕಾರ್ಪ್ಸ್‌ 
(NGC), ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯನಿರ್ವಾಹಕ 
ಕಾರ್ಯದರ್ಶಿ, ಕರ್ನಾಟಕ ಸ್ಟೇಟ್‌ ಕೌನ್ಸಿಲ್‌ ಫಾರ್‌ ಸೈನ್ಸ್‌ ಅಂಡ್‌ ಟೆಕ್ನಾಲಜಿ (65057) ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1012 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


